ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಟಕ ಸರಿಷತ್ತು 
684 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತ) 


೭೭.02.2022 


ಉತ್ತರಿಸುವವರು ಗಣಿ ಮತ್ತು ಭೂವಿಜ್ಞಾನ ಮತ್ತು ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ದಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
ಸಬಲೀಕರಣ ಸಚಿವರು 
ಕೆ. ಪ್ರಶ್ನೆ ಉತ್ತರ 
ಸಂ ' ' os 
ಅ) | ಬೀದರ್‌ .ಜಿಲ್ಲೆಯಲ್ಲಿ ಕಳೆದ 3 ಕಳೆದ 3, ವರ್ಷಗಳಲ್ಲಿ ಬೀದರ್‌ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್‌ 


ವರ್ಷಗಳಲ್ಲಿ:: ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆ ವತಿಯಿಂದ 
District ‘, Mineral Fund 
ಸಂಗ್ರಹವಾದದ್ದು ಎಷ್ಟು; 
(ವರ್ಷವಾರು ವಿವರ ನೀಡುವುದು) 


[ 


ಅಡಿಯಲ್ಲಿ ಸಂಗ್ರಹಿಸಿದ ಮೊತ್ತದ ವಿವರ ಈ ಕೆಳಗಿನಂತಿದೆ. ' 


ರೂ.ಲಕ್ಷಗಳಲ್ಲಿ 
1 2018-19 - 18.53 | 
2 2019-20 14.68 K 
3 2020-21 :10.43 
4. “2021-22 (upto Jan - oo 
“121 , 35 
.- Total. 1 5279. 


ಆ) 


ಸಂಗ್ರಹವಾದ ಅನುದಾನದಲ್ಲಿ 


ಕಳೆದ 3. ವರ್ಷಗಳಲ್ಲಿ ಯಾವ 
ಕಾಮಗಾರಿಗಳಿಗೆ 
ವಿನಿಯೋಗಿಸಲಾಗಿದೆ. 


ಇ) 


ವಿವಿಯೋಗ ಮಾಡಿದ್ದಲ್ಲಿ ಆ 
ಕಾಮಗ್ಗಾರಿಗಳು ಯಾವುವು? 
(ಣಾಮಗಾರಿವಾರು, 
ತಾಲ್ಲೂಸುವಾರು ವಿವರವಾದ 
ಮಾಹಿತಿ ಒದಗಿಸುವುದು) 


1. 


[eo] 


ದಿನಾಂಕ:24.11.2017ರಲ್ಲಿ ನಡೆದ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್‌, : 
ಸಭೆಯ ನಡುವಳಿಯಂತೆ ಒಟ್ಟು 09 ಕಾಮಗಾರಿಗಳಿಗೆ ಅನುಮೋದನೆ:" 
ನೀಡಲಾಗಿದ್ದು, : ಸದರಿ" ಕಾಮಗಾರಿಗಳು ಇಲ್ಲಿಯವರೆಗೂ 
ಅನುಷ್ಠಾನಗೊಂಡಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ 'ಕಳೆದ ಮೂರು 
ವರ್ಷಗಳಲ್ಲಿ ಯಾವುದೇ ಕಾಮಗಾರಿಗಳಿಗೆ ವಿಧಿಯ ' ಮೊತ್ತವನ್ನು: 
ವಿವಿಯೋಗಿಸಿರುವುದಿಲ್ಲ: ಅನುಮೋದನೆಗೊಂಡಿರುವ ಕಾಮಗಾರಿಯ . 


ವಿವರ ಈ ಕೆಳಕಂಡಂತಿದೆ. 
| Providing of Pipeline and pumping machine from Laldhari 
. Tanda to Kallur Village at Laldhari Tandha (Humnabad 
taluka) " ' ಸ . 
Construction ‘of Compound wall to anganwadi at kallur 
village (Humnabad Taluka) ಖಿ, 
Construction of compound‘to veterinary hospital at kallur 
village {Humnabad Taluka) - ' 


. Providing of Solar LED lamps at Kallur village. (Humnabad 


Taluka) K 
Supply of Desk, Almirah, and sports equipments fo Govt 
high school Kallur village (Humnabad Taluka) 

Providing of Mesh to the open well at Govt high school 
Kaltur, (Humnabad Taluka) 

Pipe line from MNREGA Open well to Over head tank vai 
Kasturibai Gandhi Schoot at Mudabi Village (Basavakalyan 
Taluka) 

Constructing of new Anganwadi Building at Mudabi Village 
(SC Colony) (Basavakalyan Taluka) 

Improvement of Road to Adarsh Govt School from Main 
Road at Janawada Village, (Bidar Taluka) 


ಸಂಖ್ಯೆ: ಸಿಐ 36 ಎ೦ಎಂ೦ಎಂ 2022 


(ಟಾರ್‌ ಹಾಲಪ! ಚೆಸಪ್ಪ) 
ಗಣಿ ಮಸ್ತು ಭೂವಿಜ್ಠಾನ ಮತ್ತು ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 


